


CPMG/ KA/ BG-GPO/13/2003-2005 | ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ (ಆಶ್ವಯುಜ ೨೨, ಶಕ ವರ್ಷ ೧೯೨೬) 





ಸಂಚಿಕೆ ೪೨ 


ಭಾಗ - ೪ -ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ನಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 73 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2004 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಶಿವಮೊಗ್ಗ ಜಿಲ್ಲಾ ಸಹಕಾರ 
ಹಾಲು ಉತ್ಪಾದಕರ ಒಕ್ಕೂಟ ನಿ. ಶಿವಮೊಗ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ಜಿ.ಸಿ. ಮಂಜುನಾಥ್‌ ಬಿನ್‌ ಚಿದಾನಂದಪ್ಪಗೌಡರು, ಚನ್ನಗಿರಿ ತಾಲ್ಲೂಕು. 

2. ಶ್ರೀ ಪಿ.ಎಲ್‌. ಪೋನ್ಯು ನಾಯ್ಕ ಬಿನ್‌ ಲಚ್ಚಾನಾಯ್ಕ, ಲಕ್ಷ್ಮೀಪುರ, ಹರಪನಹಳ್ಳಿ ತಾ: 

3. ಶ್ರೀಮತಿ ವಿ. ಹೊನ್ನಮ್ಮ ಬಿನ್‌ ವಿಜಯಕುಮಾರ್‌, ಸಿ. ಬ್ಲಾಕ್‌, 3ನೇ ಕ್ರಾಸ್‌, ವಿದ್ಯಾನಗರ, ಹರಿಹರ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 575 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
INFORMATION TECHNOLOGY AND BIOTECHNOLOGY SECRETARIAT 
NOTIFICATION No. ITD 14 DIS 2004, Bangalore, Dated: 21st September 2004 

In exercise of the powers conferred under rule 18 of the Article of Association of Karnataka State 
Electronics Development Corporation Limited, Bangalore Shri M.C. Narayana Gowda, IPS whose 
services are placed at the disposal of the Department of Information Technology, Biotechnology & 
Science and Technology vide Notification No. DPAR 96 SPS 2004 dated 20.9.2004 for appointment as 
Managing Director, KEONICS, has been appointed as Director in the Board of Directors of the said 
Company. 

Further Shri M.C. Narayana Gowda, IPS is appointed with immediate effect and until further 
orders as Managing Director of Karnataka State Electronics Development Corporation Limited, Bangalore 
relieving Shri Jawaid Akthar, IAS of his additional charge. 

By Order and in the name of the Governor of Karnataka, 
P.R. 576 JEETENDRA SINGH 
Under Secretary to Government |/C, 
Department of Information Technology and Biotechnology. 


( ೪೨೫ ) 


೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೪, ೨೦೦೪ ಭಾಗ - ೪ಎ 





LAW SECRETARIAT 
NOTIFICATION No. LAW 347 LCE 2001, Bangalore, Dated: 13th September 2004 
(Addendum) 

In exercise of the powers conferred by Section 3 of the Prevention of Corruption Act 1988 
(Central Act No. 48 of 1988) the Government of Karnataka hereby empowers the Special Judge for trial of 
Fake Stamps and Stamp Paper Cases (35th Additional City Civil and Sessions Judge) at Central Jail, 
Parappana Agrahara, Bangalore, to try the following cases under the said Act 48 of 1988, investigated by 
the Central Bureau of Investigation:- 

1. R.C.01/04 EOU-VI/CBI/BLR (Crime No. 176/99 of R.T.Nagar P.S. Bangalore). 

2. R.C.02/04 EOU-VI/CBI/BLR (Crime No. 109/97 of City Market P.S. Bangalore). 

3. R.C.03/04 EOU-VI/CBI/ND (Crime No. 204/02 of Vidya Nagar ೧.5. Hubli). 

4. R.C.04/04 EOU-VI/CBI/ND (Crime No. 1100/2002 of Madiwala P.S. Bangalore). 

5. R.C.06/04 EOU-VI/CBI/ND (Crime No. 545/2000 of Upparpet P.S.Bangalore). 

6. R.C.08/04 EOU-VI/CBI/ND (Crime No. 421/2001 of Ulsoor P.S.Bangalore). 

7. R.C.09/04 EOU-VI/CBI/ND (Crime No. 532/2000 of Ulsoor Gate P.S.Bangalore). 

8. R.C.11/04 EOU-VI/CBI/ND (Crime No. 332/99 of Yeshwanthpur P.S.Bangalore). 

9. R.C.04/04 EOU-VIIl/CBI/ACB/BLR (Crime No. 44/2003 of Peenya P.S.Bangalore). 

10. R.C.07/04 EOU-VI/CBI/ACB/BLR (Crime No. 17/98 of City Market P.S.Bangalore). 

By Order and in the name of the Governor of Karnataka, 
CHIKKAHANUMANTHAIAH 
P.R. 578 Under Secretary to Government, 
Law Department (Administration-l) 
NOTIFICATION-I No. LAW 7 LCE 2002, Bangalore, dated: 13th September 2004 

In exercise of the powers conferred by sub-section (1) of Section 4, sub-section (1) of section 10 
and sub-section (1) of section 13 of the Karnataka Civil Court Act, 1964 (Karnataka Act 21 of 1964), the 
Government of Karnataka in consultation with the High Court of Karnataka, hereby establishes with effect 
from the date the presiding officer assumes charge of the Court a District Court in respect of the Revenue 
District of Chamarajanagar and fixes Chamarajanagar City as the place at which the said District Court 
shall be held and also fixes the local limits of the said court to be the area comprised of the Revenue 
District of Chamarajanagar. 

By Order and in the name of the Governor of Karnataka, 
CHIKKAHANUMANTHAIAH 
Under Secretary to Government, 
Law Department (Administration-l) 
NOTIFICATION-II No. LAW 7 LCE 2002, Bangalore, dated: 13th September 2004 

In exercise of the powers conferred by sub-section (1) of Section 6, read with sub-section (1) of 
section 10 of the Karnataka Civil Courts Act, 1964 (Karnataka Act 21 of 1964), the Government of 
Karnataka in partial modification of the Notifications issued earlier in this regard, and in consultation with 
the High Court of Karnataka, hereby direct that with effect from the date of establishment of District Court 
at Chamarajanagar, the Court of Civil Judge (Senior Division) Chamarajanagar shall be deemed to be the 
court of Civil Judge (Senior Division) for Chamarajanagar District and also fixes the local limits of the 
jurisdiction of the said Court to be the area within the local limits of the revenue taluks of Chamarajanagar, 
Kollegal, Gundlupet and Yelandur in Chamarajanagar District. 

By Order and in the name of the Governor of Karnataka, 
CHIKKAHANUMANTHAIAH 
Under Secretary to Government, 
Law Department (Administration-l) 
NOTIFICATION-lIII No. LAW 7 LCE 2002, Bangalore, dated: 13th September 2004 

In exercise of the powers conferred by sub-section (1) of Section 13 of the Karnataka Civil Courts 
Act, 1964 (Karnataka Act 21 of 1964), and in partial modification of the Notifications issued earlier in this 
behalf, the Government of Karnataka, in consultation with the High Court of Karnataka, hereby varies with 
effect from the date of establishment of District Court at Chamarajanagar, the local limits of the jurisdiction 
of the Court of District Judge, Mysore by excluding from the said District Court, Mysore, the following 
revenue taluks, namely:- 

1) Kollegal, 2) Gundlupet, 3) Yelandur, 4) Chamarajanagar. 

By Order and in the name of the Governor of Karnataka, 
CHIKKAHANUMANTHAIAH 
Under Secretary to Government, 
Law Department (Administration-l) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೪, ೨೦೦೪ ೪೨೭ 





NOTIFICATION-IV No. LAW 7 LCE 2002, Bangalore, Dated: 13th September 2004 
In exercise of the powers conferred by sub-section (1) of Section 9 of the Code of Criminal 
Procedure, 1973 (Central Act 2 of 1974), the Government of Karnataka, in consultation with the High 
Court of Karnataka, establishes with effect from the date the presiding officer assumes charge a court of 
session for the sessions Division of Chamarajanagar. 
By Order and in the name of the Governor of Karnataka, 
CHIKKAHANUMANTHAIAH 
Under Secretary to Government, 
Law Department (Administration-l) 
NOTIFICATION-V No. LAW 7 LCE 2002, Bangalore, dated: 13th September 2004 
In exercise of the powers conferred by sub-section (1) and (2) of Section 7 of the Code of 
Criminal Procedure, 1973 (Central Act 2 of 1974) the Government of Karnataka, in consultation with the 
High Court of Karnataka, hereby specifies that with effect from the date the presiding officer of the 
Sessions Court, Chamarajanagar, assumes charge, the areas in the entire Revenue District of 
Chamarajanagar shall be a seperate Sessions Division and that with effect from the said date, the areas 
mentioned in column number (1) in the Table below shall stand excluded from the sessions Division 
mentioned in column number (2) and shall become part of sessions Division of Chamarajanagar. 











TABLE 
Column (1) Column (2) 
Revenue Taluk of Chamarajanagar. 
Revenue Taluk of Gundlupet Mysore Sessions Division. 





Revenue Taluk of Yelandur 
Revenue Taluk of Kollegal 

















By Order and in the name of the Governor of Karnataka, 
CHIKKAHANUMANTHAIAH 
P.R. 579 Under Secretary to Government, 
Law Department (Administration-l) 
ಆರ್ಥಿಕ ಸಚೆವಾಲಯ 
ಅದಿಸೂಚನೆ ಸಂಖ್ಯೆ: ಆಇ 259 ಸಮಯ 2003, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ 2004 
ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅದಿನಿಯಮ 2000ರ ಪ್ರಕರಣ 
3ರ ಖಂಡ(ಬಿ) ಅನುಸಾರ ಪ್ರಕಟಿಸಬೇಕಾದ ವಿವರಗಳು 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಹಣಕಾಸು ಇಲಾಖೆಯ ವಿವರಗಳನ್ನು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು 
ಅದಿನಿಯಮ 2000ರ ಪಡೆಯಲು ಹಕ್ಕು ಅದಿನಿಯಮ 2000ರ ಪ್ರಕರಣ 3ರ ಖಂಡ(ಬಿ) ಮೇರೆಗೆ ಪ್ರಕಟಿಸುವ ಬಗ್ಗೆ. 
7, ಸಂಸ್ಥೆಯ ಸಂಘಟನೆ, ಪ್ರಕಾರ್ಯಗಳು ಹಾಗೂ ಕರ್ತವ್ಯಗಳ ವಿವರಗಳು:- 
ಆರ್ಥಿಕ ಇಲಾಖೆಯು ಕರ್ನಾಟಕ ಸರ್ಕಾರದ ಸಚಿವಾಲಯದ ಇಲಾಖೆಯಾಗಿದ್ದು, ಇದು ವಿಧಾನಸೌಧದ ನೆಲಮಹಡಿ ಎರಡು 
ಮತ್ತು ಮೂರನೇ ಮಹಡಿಯಲ್ಲಿ, ವಿ.ವಿ. ಕೇಂದ್ರ ಹಾಗೂ ಬಹುಮಹಡಿ ಕಟ್ಟಡದಲ್ಲಿ ನೆಲೆಗೊಂಡಿದೆ. ಸನ್ಮಾನ್ಯ ಉಪ ಮುಖ್ಯ ಮಂತ್ರಿ 
ಗಳಾದ ಶ್ರೀ. ಸಿದ್ದರಾಮಯ್ಯ ಇವರು ಇಟು ಮುಖ್ಯಸ್ಥರಾಗಿರುತ್ತಾರೆ. ಶ್ರೀ. ಕೆ.ಪಿ. ಪಾಂಡೆ, ಭಾ.ಆ.ಸೇ, ಸರ್ಕಾರದ ಅಪರ ಮುಖ್ಯ 
ಭದ ನ ಪ್ರಧಾನ i ಬ ೮. ಈ ಇಲಾಖೆಯಲ್ಲಿ ಇಬ್ಬರು ಕಾರ್ಯದರ್ಶಿ, ಒಬ್ಬರು ನಿಯಂತ್ರ ಕರು (ಲೆಕ 
ಪತ್ರ ನಿರ್ವಹಣೆ), ಇಬ್ಬರು ಜಂಟಿ ಕಾರ್ಯದರ್ಶಿಗಳು, 13 ಉಪ ಕಾರ್ಯದರ್ಶಿಗಳು/ವಿಶೇಷಾದಿಕಾರಿಗಳು, 17 ಅದ್ದೀನ ಭಯದ 
ಗಳು ಮತ್ತು 32 ಶಾಖಾದಿಕಾರಿಗಳು ಹಾಗೂ `ಸಿ' ಮತ್ತು 'ಡಿ' ವರ್ಗದ ನೌಕರರಿರುತ್ತಾರೆ. 
ಆರ್ಥಿಕ ಇಲಾಖೆಯ ಆಡಳಿತ ನಿಯಂತ್ರಣದಲ್ಲಿ ಈ ಕೆಳಕಂಡ ಕ್ಸೇತ್ರ ಇಲಾಖೆಗಳು / ಸಂಸ್ಥೆಗಳು ಕಾರ್ಯಭಾರ 
ನಿರ್ವಹಿಸುತ್ತಿವೆ. 
ಇಲಾಖೆಗಳು 
1. ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ 
. ಅಬಕಾರಿ ಇಲಾಖೆ 
. ರಾಜ್ಯ ಲೆಕ್ಕಪತ್ರ ಇಲಾಖೆ 
. ಖಜಾನೆ ಇಲಾಖೆ 
. ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆ 
. ವಾಣಿಜ್ಯ ತೆರಿಗೆ ಇಲಾಖೆ 


೮ ಟ ಓಟ MN 


ಸಂಸ್ಥೆ ಗಳು 
1 
ಕೆ. 


ಏಫ್‌.ಸಿ. 


ಎಸ್‌.ಎ 
ಎಸ್‌.ಬಿ.ಸಿ.ಎಲ್‌. 


೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೪, ೨೦೦೪ 


ಭಾಗ - ೪ಎ 





Il. 


ಈ ಕೆಳಕಂಡ ವಿಷಯಗಳು ಆರ್ಥಿಕ ಇಲಾಖೆಯ ಕಾರ್ಯ ವ್ಯಾಪ್ತಿಯಲ್ಲಿ ಬರುತ್ತವೆ. 
ಅದಿಕಾರಿಗಳ ಕರ್ತವ್ಯಗಳು ಮತ್ತು ನಿರ್ವಹಿಸುತ್ತಿರುವ ವಿಷಯಗಳ ವಿವರಗಳು 





ಸಂಖೆ, 


ಅದಿಕಾರಿಯ ಹೆಸರು ಮತ್ತು 
ಪದನಾಮ 


ನಿರ್ವಹಿಸುತ್ತಿರುವ ಕರ್ತವ್ಯ / ವಿಷಯಗಳು 


ದೂರವಾಣಿ 


ಸಂಖ್ಯೆ 





01 


02 


ಶೀ/ಶೀಮತಿ 

ಖಂ 

ಕೆ.ಪಿ.ಪಾಂಡೆ, ಅಪರ ಮುಖ್ಯ 
ಕಾರ್ಯದರ್ಶಿ ಮತ್ತು 
ಪಧಾನ ಕಾರ್ಯದರ್ಶಿ 

ಜಿ. ಗುರುಚರಣ್‌, 
ಕಾರ್ಯದರ್ಶಿಗಳು 
(ಆಯವ್ಯಯ & ಸಂಪನ್ಮೂಲ) 


ಇಲಾಖೆಯ ಎಲ್ಲಾ ವಿಷಯಗಳ ಪ್ರಭಾರ 


ಇಂಧನ, ವಾಣಿಜ್ಯ ಮತ್ತು ಕೈಗಾರಿಕೆ, ಬಂಡವಾಳ ಹಿಂತೆಗೆಯುವಿಕೆ, 
ಮೂಲಭೂತ ಸೌಲಭ್ಯಗಳು, ಇ - ಗೌವರ್ನನ್ಸ್‌, ಮಾಹಿತಿ ತಂತ್ರಜ್ಞಾನ, 
ಅರಣ್ಯ, ಜೈವಿಕ ಮತ್ತು ಪರಿಸರ, ವಿಜ್ಞಾನ ಮತ್ತು ತಂತ್ರಜ್ಞಾನ, 
ಆಯವ್ಯಯ ಸಂಕಲನ, ಕಂಟ್ರೋಲರ್‌ ಮತ್ತು ಮಹಾಲೇಖಪಾಲರ ಲೆಕ್ಕ 
ಪರಿಶೋಧನಾ ವರದಿ, ವಿತ್ತೀಯ ಸುಧಾರಣಾ ಕೋಶ, ಆಯವ್ಯಯೇತರ 
ಸಾಲಗಳು, ಮಿತವ್ಯಯ ಕ್ರಮದ ವ್ಯಾಖ್ಯಾನ ಮತ್ತು ಮಾರ್ಪಾಡು, 
ಆಂತರಿಕ ಸಾಲಗಳು, ತೆರಿಗೆ ವಿಷಯಗಳು ಕೇಂದ್ರೀಯ ಸಾಲ ಮತ್ತು 
ಜಮೆಗಳು, ರಿಸರ್ವ್‌ ಬ್ಯಾಂಕ್‌ ಆಫ್‌ ಇಂಡಿಯಾ, ವಾರ್ಷಿಕ ಮತ್ತು 
ಪಂಚ ವಾರ್ಷಿಕ ಯೋಜನೆಗಳು, ಮಧ್ಯಮಾವದಿ ಆರ್ಥಿಕ ಯೋಜನೆ, 
(MTFP/DMTFP) ಹೆಚ್ಚುವರಿ ಅನುದಾನ ಮತ್ತು ಮರುಹೊಂದಾಣಿಕೆ, 
ಸಾದಿಲ್ವಾರು ನಿದ್ದಿ ಹೊಸ ಸೇವೆಗಳು, ಪೂರಕ ಅಂದಾಜುಗಳು, Non 
Banking Financial Corporation, ಲೆಕ್ಕ ಮರು ಹೊಂದಾಣಿಕೆ, 
ಠೇವಣಿಗಳು, ಖಜಾನೆ ಮತ್ತು ಲೆಕ್ಕ ಪತ್ರ ನಿಯಮಗಳು, ಕರ್ನಾಟಕ 
ರಾಜ್ಯ ಹಣಕಾಸು ಸಂಸ್ಥೆ, ಬಂಡವಾಳ ಹೂಡಿಕೆ, ಸಾಲ ಮತ್ತು 
ಮುಂಗಡಗಳ ಮೇಲ್ವಿಚಾರಣೆ, ಬಡ್ಡಿ ಮತ್ತು ಡಿವಿಡೆಂಡ್‌, Budget 
Memoranda, ಖಜಾನೆ ಮತ್ತು ರಾಜ್ಯ ಲೆಕ್ಕಪತ್ರ, ಕಂದಾಯ ಮತ್ತು 
ಜಿಲ್ಲಾಡಳಿತ, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟಿರಿ, ವಿಮಾ ಇಲಾಖೆ, 
HBA, ಅಬಕಾರಿ, ವಾಣಿಜ್ಯ ತೆರಿಗೆ ಇಲಾಖೆಗಳು, 
ಆಯೋಗ, ಆಯವ್ಯಯ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, 
ಮೇಲ್ಮನವಿ ನ್ಯಾಯಾದಿಕರಣ, ಸಾಂಸ್ಥಿಕ ಹಣಕಾಸು, ಯೋಜನಾ 
ಮೇಲ್ವಿಚಾರಣಾ ಘಟಕ. 


ಹಣಕಾಸು 


22252078/ 
2749 





22353138/ 
2438 





03 








ಡಿ.ಎನ್‌. ನರಸಿಂಹರಾಜು, 
ಕಾರ್ಯದರ್ಶಿಗಳು(ವೆಚ್ಚ) 





ಸಹಕಾರ, ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ, 
ಪೌಷ್ಟಿಕ ಆಹಾರ, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, 
ಕನ್ನಡ ಮತ್ತು ಸಂಸ್ಕೃತಿ, ಮಾಹಿತಿ & ಪ್ರಚಾರ, ಪ್ರವಾಸೋದ್ಯಮ, ಕ್ರೀಡೆ 
ಮತ್ತು ಯುವ ಜನ ಸೇವೆಗಳು, ಜೈಲುಗಳು, 
ಅಗ್ನಿಶಾಮಕ, ಗ್ರಾಮೀಣ ಅಬಿವೃದ್ಧಿ & ಪಂಚಾಯತ್‌ ರಾಜ್‌, ಸಾರಿಗೆ, 
ಯೋಜನೆ, ಕರ್ನಾಟಕ ವಿಧಾನ ಮಂಡಲ ಸಚಿವಾಲಯ, ಕರ್ನಾಟಕ 
ರಾಜ್ಯಪಾಲರ ಸಚಿವಾಲಯ, ನ್ಯಾಯಾಂಗ ಮತ್ತು ಉಚ್ಛ ನ್ಯಾಯಾಂಗ, 
ಸಂಸದೀಯ ವ್ಯವಹಾರ ಶಾಸನ ರಚನೆ, ಶಿಕ್ಷಣ, ಲೇಖನ ಸಾಮಗ್ರಿ 
ಮತ್ತು ಮುದ್ರಣ, ನೀರು ಸರಬರಾಜು, ವಸತಿ, ನಗರಾಬಿವೃದಿ, 
ಕಾರ್ಮಿಕ ಮತ್ತು. ಉದ್ಯೋಗ, ಕಾರ್ಹಾನೆ ಮತ್ತು ಸಂಸ್ಥೆಗಳು, 
ಲೋಕೋಪಯೋಗಿ ಜಲಸಂಪನ್ಮೂಲ, ಸಣ್ಣ ನೀರಾವರಿ ಇಲಾಖೆಗಳು, 
ಸ್ವೀಕೃತಿ ಮತ್ತು ರವಾನೆ, ಸಮನ್ವಯ, ಕಡತ ನಿರ್ವಹಣಾ ಪದ್ಧತಿ, 
ದೂರುಗಳು, ಕರ್ನಾಟಿಕ ರಾಜ್ಯ ಸರ್ಕಾರಿ ನೌಕರರ ವೇತನ, ಭತ್ಯೆ, 
ಪಿಂಚಣಿ, ಸೇವಾ ನಿಯಮಗಳು ಸರ್ಕಾರಿ ಸ್ವಾಮ್ಯದ 
ಸಾರ್ವಜನಿಕ ಉದ್ದಿಮೆಗಳ ನೌಕರರ ವೇತನ ಪರಿಷ್ಕರಣೆ, ವಿವಿಧ 
ಇಲಾಖೆಗಳ ವೃಂದ ಮತ್ತು ನೇಮಕಾತಿಗಳ ಪರಿಶೀಲನೆ, ಹುದ್ದೆಗಳ 


ಸೃಜನೆ, ಉನ್ನತೀಕರಣ. 


ಪೋಲೀಸ್‌, 


ಇತ್ಯಾದಿ, 





22255285/ 
2925 








ಕರ್ನಾಟಕ 









































ಭಾಗ - ೪ಎ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೪, ೨೦೦೪ ೪೨೯ 
ಕಮ ಅದಿಕಾರಿಯ ಹೆಸರು ಮತು ದೂರವಾಣಿ 
ಈ he = ನಿರ್ವಹಿಸುತ್ತಿರುವ ಕರ್ತವ್ಯ / ವಿಷಯಗಳು 
ಸಂಖ್ಯೆ ಪದನಾಮ ಸಂಖ್ಯೆ 
04 ಕವಿತಾ ಕಸ್ತೂರ್‌, ಮಹಾಲೇಖಪಾಲರ ಲೆಕ್ಕ ಪರಿಶೋಧನಾ ಕಾರ್ಯಗಳ ಮೇಲ್ವಿಚಾರಣೆ, 22867858/ 

ನಿಯಂತ್ರಕರು, ಲೆಕ್ಕಪತ್ರ ನಿರ್ವಹಣೆ | ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಲಹೆಗಳ ಮೇಲ್ವಿಚಾರಣೆ, ಸ್ಥಳೀಯ 2970 
ಹಾಗೂ ಪದನಿಮಿತ್ತ ಲೆಕ್ಕಪರಿಶೋಧನಾ ಕಾರ್ಯಗಳ ಮೇಲ್ವಿಚಾರಣೆ. 
ಕಾರ್ಯದರ್ಶಿಗಳು 

05 ಪಿ.ಆರ್‌. ಬಾಪಟ್‌, ಶಾಖೆ - ಸಂಗ್ರಹಣಾ ಕೋಶ 22354526/ 
ಸಹ ಕಾರ್ಯದರ್ಶಿ, ಸಂಗ್ರಹಣಾ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ, 2860 
ಕೋಶ ಅದಿನಿಯಮ 1999 ಅನುಷ್ಕಾನ ಸಂಗ್ರಹಣೆಗಳ ಸುಧಾರಣೆಗಳು, 

ಲೋಕೋಪಯೋಗಿ ನೀರಾವರಿಗಳ ಇಲಾಖೆಗಳ ಸೇವೆಗಳು-ಖರೀದಿ 
ನೀತಿಗಳ ಅನುಷ್ಕಾನ, ವಿಶ್ವಬ್ಯಾಂಕ್‌ದ CPAR ವರದಿಗಳ 
ಶಿಫಾರಸ್ಸುಗಳು. 

06 ಎ.ಎನ್‌. ಶ್ರೀಧರ, ಶಾಖೆ - ಯೋಜನಾ ಮೇಲ್ವಿಚಾರಣಾ ಘಟಕ 22863053/ 
ಸಹ ಕಾರ್ಯದರ್ಶಿ(ಪಿಎಂಯು) ಬಾಹ್ಯ ನೆರವಿನ ಯೋಜನೆಗಳ ಮೇಲ್ವಿಚಾರಣೆ, ಕೇಂದ್ರ ಸರ್ಕಾರ ಮತ್ತು | 22861509 

ರಾಜ್ಯ ಸರ್ಕಾರಗಳ ಮಧ್ಯೆ ನೋಡಲ್‌ ಸಂಸ್ಥೆಯಾಗಿ ಕಾರ್ಯ 
ನಿರ್ವಹಿಸುವುದು. ಮಾನವ ಸಂಪನ್ಮೂಲ ದತ್ತಾಂಶ ಯೋಜನೆಗಳ 
ಜಾರಿಗೊಳಿಸುವುದು. ಟ.5 ೩16 ಜಾರಿಗೊಳಿಸುವುದು. ಮಧ್ಯಮಾವದಿ 
ಆರ್ಥಿಕ ಯೋಜನಾ MTFP ಅನುಷ್ಠಾನ. 

07 ಸೈಯದ್‌ ಉಮರ್‌ ಫಾರೂಖ್‌, ಶಾಖೆ - ಆರ್ಥಿಕ ಆಯೋಗ ಕೋಶ (ಎಫ್‌.ಸಿ.ಸಿ) 22863040/ 
ಸಹ ಕಾರ್ಯದರ್ಶಿ(ಎಫ್‌.ಸಿ.ಸಿ.) 10,11, 12ನೇ ಹಣಕಾಸು ಆಯೋಗ, 2785 

08 ಲೋಕನಾಥ. ಕೆ.ಎಲ್‌. ಶಾಖೆ - ಆಡಳಿತ, ಮುಂಗಡ, ಅಬಕಾರಿ, ವೆಚ್ಚ-7, ಐಎಫ್‌ಎ, ವೆಚ್ಚ-9, 22255728/ 
ಉಪ ಕಾರ್ಯದರ್ಶಿ(ಆಡಳಿತ) ಸಮನ್ವಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು, ರಾಜ್ಯ 2267 

ಲೆಕ್ಕಪತ್ರ, ಮುಂಗಡ, ಕೆಜಿಐಡಿ, ಸಣ್ಣ ಉಳಿತಾಯ ಮತ್ತು ಲಾಟರಿ, 
ಅಬಕಾರಿ & ಸಾಂಸ್ಥಿಕ ಹಣಕಾಸಿನ ವಿಷಯಗಳು ಮತ್ತು ಸಮನ್ವಯ, 
ಆರ್‌ & ಐ, ಕಾರ್ಮಿಕ. 

09 ಅಮಲನ್‌ ಆದಿತ್ಯ ಬಿಸ್ವಾಸ್‌, ಶಾಖೆಗಳು - ವೆಚ್ಚ-1, ಎಫ್‌ಆರ್‌ಸಿ, ಎಫ್‌ಆರ್‌, ಬಂಡವಾಳ ಹೂಡಿಕೆ, | 22258973/ 
ಉಪ ಕಾಂರ್ಯದರ್ಶಿ(ಬಿ&ಿಆರ್‌) ಬಿಸಿಸಿ, ವಾಣಿಜ್ಯ ತೆರಿಗೆ 1 & 2 ಇಂಧನ, ವಾಣಿಜ್ಯ ತೆರಿಗೆ ಇಲಾಖೆ, 2550 

ಸಹಕಾರ ಇಲಾಖೆ, ಹಾಗೂ ತೆರಿಗೆ ವಿಷಯಗಳು, ಖಜಾನೆ ಮತ್ತು 
ಲೆಕ್ಕಪತ್ರ ನಿಯಮಗಳು, Cಂಗtingent Fund ಆಯವ್ಯಯದ 
ಕಂಪ್ಯೂಟರೀಕರಣ, ಕಂಪ್ಯೂಟರ್‌ ಸೆಲ್‌, 

10 | ಖುತ್ವಿಕ್‌ ಪಾಂಡೆ, ಶಾಖೆಗಳು - ವೆಚ್ಚ-1, ವೆಚ್ಚ-3, & ವೆಚ್ಚ-9 ಆಡಳಿತ, ಮಾಹಿತಿ ಮತ್ತು 
ಉಪ ಕಾರ್ಯದರ್ಶಿ(3) ತಂತ್ರಜ್ಞಾನ, ಇ-ಗವರ್ನೆನ್ಸ್‌ ಸಮಾಜ ಕಲ್ಯಾಣ ಮಹಿಳಾ & ಮಕ್ಕಳ | 22251121/ 

ಅಬ್ಬಿವೃದ್ಧಿ ಇಲಾಖೆ, ನೀರು ಸರಬರಾಜು, ವಸತಿ, ನಗರಾಬಿವೃದ್ಧಿ, 2362 
ಖಜಾನೆ, ಅರಣ್ಯ, ವಾಣಿಜ್ಯ ಮತ್ತು ಕೈಗಾರಿಕೆಗಳು, ಮೂಲಭೂತ 
ಸೌಲಭ್ಯಗಳು, ಬಂಡವಾಳ ಹಿಂತೆಗೆಯುವಿಕೆ, ಮಾಹಿತಿ ಮತ್ತು ಜೈವಿಕ 
ತಂತ್ರಜ್ಞಾನ, 115-1115, ಕಂಪ್ಯೂಟರ್‌ ಸೆಲ್‌. 

11 ಎನ್‌.ಟಿ. ನಾಯಕ್‌, ಶಾಖೆ - ಸೇವೆಗಳು-2 22353987/ 
ಉಪ ಕಾರ್ಯದರ್ಶಿ ಸರಕಾರಿ ನೌಕರರಿಗೆ ಅನ್ವಯಿಸುವ ವೇತನ ಮತ್ತು ಭತ್ಯೆಗಳು 2289 
(ಸೇವೆಗಳು-2) 

12 ಎಂ.ಪಿ. ರೂಪನಾರಾಯಣ, ಶಾಖೆಗಳು - ವೆಚ್ಚ-5, ವೆಚ್ಚ-7, ವೆಚ್ಚ-8 ಡಿಪಿಎಆರ್‌, ಶಿಕ್ಬಣ, ಕನ್ನಡ 22251495/ 
ಉಪ ಕಾರ್ಯದರ್ಶಿ-2 ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ, ಕ್ರೀಡಾ ಮತ್ತು | 2543 

ಯುವಜನಸೇವೆ, ಕಂದಾಯ, ಜಿಲ್ಲಾಡಳಿತ, ಮತ್ತು ಮುದ್ರಣ 
ಇಲಾಖೆಗಳು. 

13 ಎಮ್‌.ಎನ್‌. ಈರೇಗೌಡ, ಶಾಖೆಗಳು - ಸೇವೆಗಳು-1 22353984/ 
ಉಪ ಕಾರ್ಯದರ್ಶಿ ಕೆಸಿಎಸ್‌ಆರ್‌ಗೆ ಸಂಬಂದಿಸಿದಂತೆ ಸ್ವಷ್ಟೀಕರಣ 2359 
(ಸೇವೆಗಳು-1) 

14 ಎಮ್‌.ಎಸ್‌ .ಸ್ವಾಮಿ, ಶಾಖೆಗಳು: ವೆಚ್ಚ-4 &5 22282590/ 
ಉಪ ಕಾರ್ಯದರ್ಶಿ-1 ಆರೋಗ್ಯ, ಕೃಷಿ ತೋಟಗಾರಿಕೆ, ಪಶು ಸಂಗೋಪನೆ ಮತ್ತು 2541 











5 ಲ 
ಮೀನುಗಾರಿಕೆ ಇಲಾಖೆಗೆ 


ನಿರ್ವಹಣೆ. 


ಸಂಬಂದಿಸಿದ ವಿಷಯಗಳ ಕಾರ್ಯ 
































೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೪, ೨೦೦೪ ಭಾಗ - ೪ಎ 
ಕಮ ಅದಿಕಾರಿಯ ಹೆಸರು ಮತು ದೂರವಾಣಿ 
ವ i _ ನಿರ್ವಹಿಸುತ್ತಿರುವ ಕರ್ತವ್ಯ / ವಿಷಯಗಳು 
ಸಂಖ್ಯೆ ಪದನಾಮ ಸಂಖ್ಯೆ 

15 ಡಿ. ಶಿವಕುಮಾರಪ್ಪ ಶಾಖೆ - ಸಾಂಸ್ಥಿಕ ಹಣಕಾಸು 22250356/ 
ವಿಶೇಷಾದಿಕಾರಿ ಸರ್ಕಾರಕ್ಕೆ ನಬಾರ್ಡದಿಂದ ಸಾಲ ಪಡೆಯುವ ಬಗ್ಗೆ, 2063 
(ಸಾಂಸ್ಥಿಕ ಹಣಕಾಸು) ರಾಷ್ಟ್ರೀಕೃತ ಬ್ಯಾಂಕುಗಳ ಶಾಖೆ ತೆರೆಯುವುದು, 

ಆರ್‌.ಐ.ಡಿ.ಎಫ್‌, ಆರ್‌.ಆರ್‌.ಬಿ. 

16 ಎಂ.ಎನ್‌. ಶೇಷಪ್ಪ, ಶಾಖೆ - ವೆಚ್ಚ-6 22256351/ 
ವಿಶೇಷಾದಿಕಾರಿ(ಜೆಡ್‌ಪಿ) ಜಿಲ್ಲಾ ಪಂಚಾಯತ್‌, ಸಾರಿಗೆ, ಪೋಲೀಸ್‌ ಇಲಾಖೆಗಳು. 2552 

17 ಬಿ.ವಿ.ಶ್ರೀಕಾಂತ್‌, ವಿಶೇಷಾದಿಕಾರಿ, ಶಾಖೆಗಳು- ಲೋಕೋಪಯೋಗಿ ಆರ್ಥಿಕ ಕೋಶ 1,2,&3 22250802/ 
ಎಫ್‌.ಸಿ.ಸಿ. ಲೋಕೋಪಯೋಗಿ, ಜಲಸಂಪನ್ಮೂಲ ಹಾಗೂ ಸಣ್ಣ ನೀರಾವರಿ 2553 

ಇಲಾಖೆಗಳಿಗೆ ಸಂಬಂದಿಸಿದ ವಿಷಯಗಳು 

18 ಕೆ.ಕೆ.ನಾಯಕ್‌, ಶಾಖೆಗಳು - ವಿಶ್ರಾಂತಿ ವೇತನ 1,2&3 22268252/ 
ವಿಶೇಷಾದಿಕಾರಿ ಸರಕಾರಿ ನೌಕರರ ವಿಶ್ರಾಂತಿ ವೇತನಕ್ಕೆ ಸಂಬಂದಿಸಿದ ವಿಷಯಗಳು 2264 
(ವಿಶ್ರಾಂತಿ ವೇತನ) 

19 ಎಮ್‌.ಎಸ್‌. ಕೃಷ್ಣಮೂರ್ತಿ ಶಾಖೆ - ಐಫ್‌ಆರ್‌ಸಿ 22258863/ 
ವಿಶೇಷಾದಿಕಾರಿ(ಗಣಕೀಕರಣ) ಆಯವ್ಯಯ ಗಣಕೀಕರಣ 2033/2224 




















ಆರ್ಥಿಕ ಇಲಾಖೆಯ ಅದಿಕಾರಿಗಳು ಮತ್ತು ನೌಕರರು ಸಚಿವಾಲಯದ ಕೈಪಿಡಿ ಮತ್ತು ಕಛೇರಿ ಕಾರ್ಯ ವಿಧಾನದಲ್ಲಿ ಹಾಗೂ 
ಸಂಬಂದಿಸಿದ ನಿಯಮಗಳಲ್ಲಿ ವಿದ್ದಿಸಲಾದ ಕಾರ್ಯವಿಧಾನಕ್ಕೆ ಅನುಸಾರವಾಗಿ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. 
111 ಕರ್ನಾಟಕ ಮಾಹಿತಿ ಹಕ್ಕು ಅದಿನಿಯಮ 2000ದ ಪ್ರಕರಣ(2) ಖಂಡ(ಎ), (ಸಿ) ಪ್ರಕಾರ ಆರ್ಥಿಕ ಇಲಾಖೆಯ 
ಸಚಿವಾಲಯಕ್ಕೆ ಸಂಬಂದಿಸಿ ಈ ಮೊದಲು ದಿ:20/11/2002ರಂದು ಹೊರಡಿಸಿದ ಅದಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ಈ 
ಕೆಳಕಂಡ ಪಾದಿಕಾರಗಳನ್ನು ನಿಗದಿಗೊಳಿಸಲಾಗಿದೆ. 
ಪ್ರಕರಣ.2 ಖಂಡ (ಸಿ) 





ಆರ್ಥಿಕ ಇಲಾಖೆ 

ಕರ್ನಾಟಕ ಸರ್ಕಾರ ಸಚಿವಾಲಯ, 

ವಿಧಾನ ಸೌಧ, ವಿ.ವಿ.ಕೇಂದ್ರ, 

ಬಹುಮಹಡಿ ಕಟ್ಟಡ, 5ನೇ ಹಂತ, ಬೆಂಗಳೂರು - 560 001 

ಸರ್ಕಾರದ ಕಾರ್ಯದರ್ಶಿಗಳು(ಬಿಷಿಆರ್‌), 2ನೇ ಮಹಡಿ 

ಸರ್ಕಾರದ ಕಾರ್ಯದರ್ಶಿಗಳು(ವೆಚ್ಚ), ನೆಲಮಹಡಿ 

ವಿಧಾನ ಸೌಧ, ಆರ್ಥಿಕ ಇಲಾಖೆ, ಬೆಂಗಳೂರು - 560 001. 

ಅಪರ ಮುಖ್ಯ ಕಾರ್ಯದರ್ಶಿಗಳು 

ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, 

ಆರ್ಥಿಕ ಇಲಾಖೆ, 2ನೇ ಮಹಡಿ, ವಿಧಾನ ಸೌಧ, ಬೆಂಗಳೂರು - 560 001. 
ಈ ಅದಿನಿಯಮದ ಪ್ರಕಾರ ಮಾಹಿತಿ ಪಡೆಯಲು ಇಚ್ಛೆಸುವವರು ಮೇಲ್ಕಂಡ ಪ್ರಾದಿಕಾರಗಳಲ್ಲಿ ನಿಯಮಾನುಸಾರ ಮನವಿ 


ಸಲ್ಲಿಸಿ ಮಾಹಿತಿ ಪಡೆಯಬಹುದಾಗಿದೆ. 


ಸಾರ್ವಜನಿಕ 
ಪಾದಿಕಾರ 
ಬು) 





ಪ್ರಕರಣ.2 ಖಂಡ(ಎ) 





ಪ್ರಕರಣ(7) 
ಅಪೀಲು ಪ್ರಾದಿಕಾರ 

















ಜಿ. ಗುರುಚರಣ್‌ 
ಸರ್ಕಾರದ ಕಾರ್ಯದರ್ಶಿ (ಆ ಮತ್ತು ಸಂ), ಆರ್ಥಿಕ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಇ 407 ಮುನೋಮು 98, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2004 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ 34) ಕಲಂ 9(1)(ಎ) ರಲ್ಲಿ ಮತ್ತು ಕರ್ನಾಟಕ ನೋಂದಣಿ 
ಕಾಯ್ದೆ 1908 (1905ರ ಕೇಂದ್ರ ಕಾಯ್ದೆ 16) ಕಲಂ 78 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೆ: ಇಂಟರ್‌ನ್ಯಾಷನಲ್‌ ಟೆಕ್ನಾಲಜಿ 
ಪಾರ್ಕ್‌ ಲಿಮಿಟೆಡ್‌ ವೈಟ್‌ಫೀಲ್ಡ್‌, ಬೆಂಗಳೂರು ಇವರು ಎರಡನೇ ಹಂತದಲ್ಲಿ ಕೆ.ಐ.ಎ.ಡಿ.ಬಿ.ಯ 42 ಎಕರೆ 17 ಗುಂಟೆ ಜಮೀನನ್ನು 
ಖರೀದಿಸಿ ನೋಂದಾಯಿಸಲು ಮುದ್ರಾಂಕ ಶುಲ್ಕದಿಂದ ಶೇ. 100 ರಷ್ಟು ವಿನಾಯಿತಿ ನೀಡಲು ಹಾಗೂ ನೋಂದಣಿ ಶುಲ್ಕದಲ್ಲಿ 
ರೂ. 1000ಕ್ಕೆ ರೂ. 1-00 ರಂತೆ ಆಕರಣೆ ಮಾಡಲು ಸರ್ಕಾರವು ಆದೇಶಿಸಿದೆ. 
ಈ ಅಧಿಸೂಚನೆಯನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 835 ವೆಚ್ಚ-7:04, ದಿನಾಂಕ:2.9.2004 ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


ಪಿ.ಆರ್‌. 580 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎನ್‌. ಶ್ರೀಮುಖ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 


ಪಿ.ಆರ್‌. 581 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೪, ೨೦೦೪ ೪೩೧ 





ENERGY SECRETARIAT 
NOTIFICATION No. EN 124 EBS 2004, Bangalore, dated: 23rd September 2004 
In exercise of the powers conferred by Rule 45 of the Indian Electricity Rules 1956 and Rule 3 of 
the Karnataka (Licensing of Electrical Contractors and grant of Certificates and permits to Electrical 
Supervisors and Electrical Wiremen) Rules 1976, the Government of Karnataka hereby reconstitute the 
Licensing Advisory and Examination Board with the following Members:- 


1. Chief Electrical Inspector to Govt., Bangalore - Chairman 

2. Superintending Engineer (Electrical) ಲಿ. & M Circle, - Member 
Bangalore South, BESCOM, Bangalore. 

3. The Project Engineer / Superintending Engineer - Member 
(Electrical Design), KPCl, Bangalore 

4. Director of Technical Education in Karnataka or a - Member 
person nominated by him 

5. Director of Mines Safety (Electrical) Southern Zone, - Member 
Hyderabad- 560 001 

6. Deputy Manager (Electrical), M/s Hatti Gold Mines - Member 
Company Limited, Hatti, Raichur District 

7. One member to represent Electrical Contractors ದ Member 
Association in Karnataka who is nominated by 
Government 
(a) Member should be a graduate in Electrical - Member 

Engineering 


(b) The term of this member shall be 3 years or less - 
of the pleasure of State Government 
8. The Deputy Chief Electrical Inspector (HQS) Office of - Member Secretary 
the Chief Electrical Inspector to Government, Bangalore 
The earlier Notifications / Order issued in this regard are hereby cancelled from the date of issue 
of this order. 
By Order and in the name of the Governor of Karnataka, 
P.R. 582 M.K. BHARMARAJAPPA 
Desk Officer, Energy Department. 
HOME AND TRANSPORT SECRETARIAT 
NOTIFICATION No. HD 147 PCR 2004, Bangalore, dated: 15th September 2004 
In exercise of the powers conferred by Section 6 of the Delhi Special Police Establishment Act, 
1946 (Central Act 25 of 1946) read with Section 21 of the General Clauses Act, 1897 (Central Act X of 
1897), the Government of Karnataka accords consent to the extension of powers and jurisdiction of the 
members of the Central Bureau of Investigation for registration and investigation of a criminal case 
against (i) M/s Deejay Deklab Breeders Pvt. Ltd., Brigade Road, Bangalore (ii) M/s Deejay Ross Breeders 
Pvt. Ltd., Brigade Road, Bangalore (iii) Shri David J.Lobo, Managing Director of M/s Deejay Deklab 
Breeders Pvt. Ltd., and M/s Deejay Ross Breeders Pvt. Ltd., Bangalore (iv) Smt Aloma Lobo, Director of 
M/s Deejay Deklab Breeders Pvt. Ltd., and M/s. Deejay Ross Breeders Pvt. Ltd., Bangalore (v) and 
others, for commission of offences punishable u/s 120-B r/w 420 IPC and substantive offences thereof, 
within the State of Karnataka. 
By Order and in the name of the Governor of Karnataka, 
P.R. 583 P. KRISHNAMURTHY 
Under Secretary to Government, Home and Transport Department (Crimes) 
NOTIFICATION No. HD 148 PCR 2004, Bangalore, dated: 15th September 2004 
In pursuance of the Provisions contained in Section 6 of the Special Police Establishment Act, 
1946 (Act XXV of 1946) read with Section 21 of the General Clauses Act, 1897, (Central Act X of 1897), 
the Government of Karnataka accords consent to the extension of power and jurisdiction to the members 
of the Delhi Special Police Establishment for Investigation of RC 18(A)2004-KER/CBI dated 29.7.2004 
registered by CBI, Cochin Branch for the offences punishable u/s 409 IPC and 13(2) riw 13(1)(c) of PC 
Act, 1988 against unknown public servants for their fraudulent Acts and any other persons in relation to or 


೪೩೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೪, ೨೦೦೪ ಭಾಗ - ೪ಎ 





in connection with the said offences and any other offences committed in the course of the transaction 
arising out of the same fact in regard to this case, within the whole State of Karnataka. 
By Order and in the name of the Governor of Karnataka, 
P.R. 584 P. KRISHNA MURTHY 
Under Secretary to Government, Home and Transport Department (Crimes) 
NOTIFICATION No. HD 155 PCR 2004, Bangalore, dated: 23rd September 2004 
In pursuance of the Provisions contained in section 6 of the Delhi Special Police Establishment 
Act, 1946 (Act XXV of 1946) read with Section 21 of the General Clauses Act, 1897, (Central Act X of 
1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for registration of the case and investigation of 
offences punishable under section 120 B r/iw 420, 467, 468, 471 IPC and Section 13 (2) rw 13 (1) (6) of 
PC Act, 1988, and substantive offences thereof, against (1) Sri K. Subramanya, Postal Assistant (under 
suspension), HAL Il Stage HPO, Bangalore-560 008, (2) Sri M. Kollaiah, Postal Assistant (under 
suspension), HAL Il Stage HPO, Bangalore-560 008, (3) Sri K. Gandhi, Postal Assistant, Indira Nagar 
Post Office, Bangalore-560 038, (4) Sri Mahendra P. Jain, R/o 3998, Jewellery Street, Shivaji Nagar, 
Bangalore- 560 001, (5) Sri Narasimha, No. 15/18, Vivekananda Nagar, Katriguppe Main Road, 
Banashankari Ill Stage, Bangalore-560 085, and unknown others, for their fraudulent acts, and any other 
public servants or persons, in relation to or in connection with the said offences and any other offences 
committed in the course of the transaction arising out of the same fact in regard to this case within the 
whole State of Karnataka. 
By Order and in the name of the Governor of Karnataka, 
P. KRISHNAMURTHY 
P.R. 585 Under Secretary to Government, 
Home and Transport Department (Crimes) 
WOMEN AND CHILD DEVELOPMENT SECRETARIAT 
NOTIFICATION No. WCD 158 SWW 2004, Bangalore, dated: 7th September 2004 
In exercise of the powers conferred under section 18 of Immoral Trafficking (prevention) Act 1956, 
Government of Karnataka is pleased to appoint the Deputy Directors of Department of Women & Child 
Development of concerned districts as Nodal Officers to prevent trafficking of women and girls. 
By Order and in the name of the Governor of Karnataka, 
R.M. CHANDRAMMA 
P.R. 587 Under Secretary to Government, 
Department of Women & Child Development. 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಒಸಾಇ 36 ಸಶಾಶಾ 2004, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌ 2004 
ಸರ್ಕಾರದ ದಿನಾಂಕ: 21.5.2003ರ ಅಧಿಸೂಚನೆ ಸಂಖ್ಯೆ:ಒಸಾಇ 36 ಸಶಾಶಾ 2001ನ್ನು ಭಾಗಶಃ ಮಾರ್ಪಡಿಸಿ ಒಳಾಡಳಿತ 
ಮತ್ತು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಈ ಕೆಳಕಾಣಿಸಿದ ವಿಷಯಗಳಿಗೆ ಸಂಬಂಧಿಸಿದ ಕ್ರಿಯೆ ಹಾಗೂ ಕರ್ತವ್ಯಗಳನ್ನು ಅಭಿಯೋಗಗಳ 
ಉಪ ನಿರ್ದೇಶಕರು ಅವರು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ವಹಿಸಲು ಆದೇಶಿಸಿದೆ. 
1) ಅಭಿಯೋಗಗಳು ಮತ್ತು ತನಿಖೆಗಳಿಗೆ (Nvestig೩tion) ಸಂಬಂಧಪಟ್ಟ ಎಲ್ಲಾ ವಿಷಯಗಳು. 
2) ಅಪಘಾತಕ್ಕೊಳಗಾದ ಪೊಲೀಸ್‌ ವಾಹನಗಳು. 
3) ಧರ್ಮವೀರ್‌, ಪದ್ಮನಾಭಯ್ಕ, ಮಳಿಮಠ್‌ ವಿಚಾರಣಾ ಆಯೋಗಗಳಿಗೆ ಸಂಬಂಧಪಟ್ಟ ವರದಿಗಳನ್ನು ಪರಿಶೀಲಿಸಿ 
ಮಂಡಿಸುವುದು. 
4) ಮಹಿಳೆಯರಿಗೆ ಸಂಬಂಧಿಸಿದ ವಿಷಯಗಳು, (Suppression of immoral Act etc.,) 
5) ಸಂಚಾರಕ್ಕೆ ಸಂಬಂಧಿಸಿದ ವಿಷಯಗಳು 
ಸಾರಿಗೆ ಇಲಾಖೆಯಿಂದ ವರ್ಗಾವಣೆಗೊಂಡ ಕಡತಗಳನ್ನು ಪರಿಶೀಲಿಸಿ ಮಂಡಿಸುವುದು. 
ಮೇಲಿನ ವಿಷಯಗಳಿಗೆ ಸಂಬಂಧಿಸಿದ ಕಡತಗಳನ್ನು ಸಂಬಂಧಿಸಿದ ಅಧೀನ ಕಾರ್ಯದರ್ಶಿಯವರು ಉಪ ನಿರ್ದೇಶಕರು 
(ಅಭಿಯೋಗಗಳು) ಇವರಿಗೆ ಸಲ್ಲಿಸುವುದು, ಉಪ ನಿರ್ದೇಶಕರು (ಅಭಿಯೋಗಗಳು) ಇವರು ಕಡತಗಳನ್ನು ಕ್ರಮವಾಗಿ ಕಾರ್ಯದರ್ಶಿಗಳು 
(PCAS)/ಪ್ರಧಾನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ ಇವರಿಗೆ ಸಲ್ಲಿಸಿ ಆದೇಶ ಪಡೆಯುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 588 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ಸಮನ್ವಯ) 


